ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಖಾಸಗಿ ನಿವೇಶನಗಳಲ್ಲಿ ಬೆಳೆದಿರುವ ಮರಗಳನ್ನು ಮನೆ ನಿರ್ಮಾಣದ ಸಲುವಾಗಿ ತೆರವುಗೊಳಿಸುವ ಬಗ್ಗೆ 


ಶ್ರೀಕೆ.ವಿ.ನಾರಾಯಣಸ್ವಾಮಿ(ವಿಧಾನಸಭೆಯಿಂದಚುನಾಯಿತರಾದವರು):- 


279 (324) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ನಗರ ಪ್ರದೇಶದ ಖಾಸಗಿ ನಿವೇಶನಗಳಲ್ಲಿ ಬೆಳೆದಿರುವ ಮರಗಳನ್ನು ಮನೆ ನಿರ್ಮಿಸುವ ಸಲುವಾಗಿ ಕಡಿಯಲು 
ಅವಕಾಶವಿಲ್ಲವೇ ; 


(ಆ) ಯಾವುದಾದರೂ ಕಾಯ್ದೆ ಅಥವಾ ಆದೇಶದಲ್ಲಿ ಖಾಸಗೀ ನಿವೇಶನಗಳಲ್ಲಿ ಬೆಳೆದಿರುವ ಮರಗಳನ್ನು ಮನೆ ನಿರ್ಮಿಸುವ 
ಸಲುವಾಗಿ ಕಡಿಯಬಾರದೆಂದು ತಿಳಿಸಲಾಗಿದೆಯೇ ; (ಆದೇಶದ ಪ್ರತಿಯನ್ನು ನೀಡುವುದು) 


(ಇ) ಜೀವಮಾನದ ದುಡಿಮೆ ನೀಡಿ, ನಿವೇಶನ ಖರೀದಿಸಿ, ಮನೆ ನಿರ್ಮಿಸುವ ಸಲುವಾಗಿ ಖಾಸಗಿ ನಿವೇಶನದಲ್ಲಿ (ತನ್ನ ಸ್ವತಃ 
ಮರ ಕಡಿಯಲು ಅನುಮತಿ ನೀಡದಿದ್ದಲ್ಲಿ, ಅವರು ಮನೆ ನಿರ್ಮಿಸಿಕೊಂಡು ಬದಕುವ ಅವರ ಹಕ್ಕಿಗೆ ಅಡ್ಡಿಪಡಿಸಿದಂತೆ 
ಆಗುವುದಿಲ್ಲವೆ ; 


(ಈ) ವಸತಿ ಉದ್ದೇಶಕ್ಕಾಗಿ ಖಾಸಗಿ (ಸ್ವಂತ) ನಿವೇಶನದಲ್ಲಿರುವ ಮರ ಕಡಿಯಲು ವಿನಾಯಿತಿಗಳು ಇವೆಯೇ ; ಇದ್ದಲ್ಲಿ, ಆದೇಶದ 
ಪ್ರತಿಯನ್ನು ನೀಡುವುದು ; 


(ಉ) ವಿನಾಯಿತಿಗಳು ಇಲ್ಲದಿದ್ದಲ್ಲಿ, ವಿನಾಯಿತಿ ನೀಡಲು ಸರ್ಕಾರ ಉದ್ದೇಶಿಸಿದೆಯೇ ; ಯಾವ ಕಾಲಮಿತಿಯಲ್ಲಿ ವಿನಾಯಿತಿ 
ನೀಡಲಾಗುವುದು? 


